ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 


ದಿನಾ೦ಕ: 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: 


ಕರ್ನಾಟಿಕ ವಿಧಾನಪರಿಷತ್ತು 
ಚುಕೆ, ರಹಿತ ಪ್ರಶ್ನೆ 


19-03-2021 ಪ್ರಶ್ನೆ ಸ೦ಖ್ಯೆ: 1506 (1687) 


ಉತ್ತರ ನೀಡಬೇಕಾ.ದ ದಿನಾ೦ಕ: 19-03-2021 


ಉತರಿಸುವ ಸಚಿವರು: ಮಾನ್ಯ ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು 


ವಿಷಯ: 


ನಂಜನಗೂಡು ರಸಬಾಳೆ ಹಣ್ಣಿನ ತಳಿ ಅಭಿವೃದ್ಧಿ 


(ಅ) ನಂಜನಗೂಡು ರಸಬಾಳೆ ಹಣ್ಣಿನ ತಳಿಯನ್ನು ಜಿಲ್ಲಾ ಮಟ್ಟದ ವಿಶೇಷ ಬೆಳೆ 
ಎಂದು ಗುರುತಿಸಲಾಗಿದೆಯೇ; ಪ್ರಸ್ತುತ ನಂಜನಗೂಡು ಹಾಗೂ ಯಾವ ಯಾವ 
ಹಳ್ಳಿಗಳಲ್ಲಿ ಎಷ್ಟು ಎಕರೆಯಲ್ಲಿ ಎಷ್ಟು ಜನ ರೈತರು ಈ ತಳಿಯನ್ನು 
ಬೆಳೆಯುತ್ತಿದ್ದಾರೆ; ವಾರ್ಜಿಕ ಉತ್ಪಾದನೆಯ ಪ್ರಮಾಣ ಎಷ್ಟು ; 


(ಆ) ನಂಜನಗೂಡು ರಸಬಾಳೆ ಹಣ್ಣಿನ ತಳಿಯ ಅಭಿವೃದ್ಧಿಗೆ ಕೈಗೊಂಡಿರುವ 
ಶ್ರಮಗಳೇನು; ಈ ತಳಿಯ ರಸಬಾಳೆ ಹಣ್ಣನ್ನು ಬೆಳೆಯುವ ರೈತರಿಗೆ ತೋಟಗಾರಿಕ 
ಇಲಾಖೆಯಿಂದ ನೀಡುತ್ತಿರುವ ಸಹಾಯವೇನು ; ಹಣ್ಣನ್ನು ಮಾರ್ಕೆಟೆಂಗ್‌ ಮಾಡಲು 
ಯಾವ ರೀತಿಯ ವ್ಯವಸ್ಥೆ ಮಾಡಲಾಗಿದೆ? (ಬಿವರ ಒದಗಿಸುವುದು) 


ಶ್ರೀ ಎಸ್‌.ನಾಗರಾಜ್‌(ಸ೦ದೇಶ್‌ನಾಗರಾಜ್‌)(ಸ್ಠಳೀಯಸಂಸ್ಥೆಗಳಕ್ಲೇತ್ರ 


